ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಅಬಕಾರಿ ಇಲಾಖೆಯಲ್ಲಿ ಅಐಖ-5 ಒಂದು ದಿನಕ್ಕಾಗಿ ನೀಡುವ ಪರವಾನಿಗೆ ಬಗ್ಗೆ 


ಶ್ರೀ ಐವನ್‌ ಡಿ'ಸೋಜಾ (ನಾಮನಿರ್ದೇಶನ ಹೊಂದಿದವರು) - 
736 (683) ಮಾನ್ಯ ಅಬಕಾರಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಅಬಕಾರಿ ಇಲಾಖೆಯಲ್ಲಿ 'ಅಐ-5 ಒಂದು ದಿನಕ್ಕಾಗಿ ನೀಡುವ ಪರವಾನಿಗೆ' ಯಾವ ಉದ್ದೇಶಕ್ಕಾಗಿ 
ನೀಡಲಾಗುತ್ತದೆ; ರಾಜ್ಯದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ 2018-19, 2019-20ರಲ್ಲಿ ಎಷ್ಟು ಇಂತಹ 
ಪರವಾನಿಗೆ ಪಡೆಯಲಾಗಿದೆ ; (ವಿವರ ನೀಡುವುದು) 


(ಆ) ಅಐಖ-5, ಹುಟ್ಟುಹಬ್ಬ, ಮದುವೆ ಹಾಗೂ ಇನ್ನಿತರ ಚಿಕ್ಕ ಕಾರ್ಯಕ್ರಮಗಳಿಗೆ ಮದ್ಯವನ್ನು ವಿತರಿಸುವ 
ಸಂದರ್ಭದಲ್ಲಿ ಈ ಪರವಾನಗಿ ಅಗತ್ಯವಿದೆಯೆ ಪರವಾನಗಿ ಎಷ್ಟು ದಿನದ ಮುಂಚಿತವಾಗಿ 
ನೀಡಲಾಗುತ್ತಿದೆ ; ಇದಕ್ಕೆ ತಗಲುವ ವೆಚ್ಚ ಎಷ್ಟು; (ವಿವರ ನೀಡುವುದು) 


(ಇ) ಪರವಾನಗಿ ಪಡೆಯಲು ಬೇಕಾಗಿರುವ ದಾಖಲೆಗಳು ಯಾವುವು; ಮದ್ಯವನ್ನು ಎಲ್ಲಿಂದ ಖರೀದಿ 
ಮಾಡಬೇಕು; (ವಿವರ ನೀಡುವುದು) 


(ಈ) ಸಾರ್ವಜನಿಕ ಹಾಲ್‌ಗಳಲ್ಲಿ ಮದುವೆ ಮುಂತಾದ ಕಾರ್ಯಕ್ರಮಗಳಲ್ಲಿ ಮದ್ಯ ವಿತರಣೆಗೆ ಅವಕಾಶ 
ನೀಡಲಾಗುತ್ತಿದೆಯೇ ; 2018-19, 2019-20ರಲ್ಲಿ ರಾಜ್ಯದಲ್ಲಿ ಅಬಕಾರಿ ಇಲಾಖೆಗೆ ಎಷ್ಟು ಸುಂಕ 
ವಸೂಲಾಗಿರುತದೆ; ವಸೂಲಿಗೆ ಇದ್ದ ಗುರಿ ಎಷ್ಟು ; (ವಿವರ ನೀಡುವುದು) 


(ಉ) ಫೋನ್‌ ಮೂಲಕ ಮದ್ಯ ಖರೀದಿಸುವ ಯೋಜನೆ ಜಾರಿಗೆ ಬಂದಿದೆಯೇ ; (ವಿವರ ನೀಡುವುದು) 


(ಊ) ಅಕ್ರಮವಾಗಿ ಮದ್ಯ ಮಾರಾಟ ಮಾಡುವವರ ಮೇಲೆ 2018-19, 2019-20ರಲ್ಲಿ ಎಷ್ಟು ಪ್ರಕರಣಗಳು 
ದಾಖಲಿಸಲಾಗಿದೆ? (ವಿವರ ನೀಡುವುದು) 


